ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಬುಧವಾರ, ದಿನಾ೦ಕ: 09ನೇ ಡಿಸೆಂಬರ್‌, 2020 


ಚಾಮರಾಜನಗರದಲ್ಲಿ ವಸತಿ ಇಲಾಖೆಯಿಂದ ಟೌನ್‌ಶಿಪ್‌ ನಿರ್ಮಾಣ 
ಶ್ರೀ ಎಸ್‌ ನಾಗರಾಜ್‌ (ಸಂದೇಶ್‌ ನಾಗರಾಜ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು):- 
263 (312) ಮಾನ್ಯ ವಸತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಚಾಮರಾಜನಗರದಲ್ಲಿ ವಸತಿ ಇಲಾಖೆ ಅಥವಾ ಹೌಸಿಂಗ್‌ ಬೋರ್ಡ್‌ ವತಿಯಿಂದ ನಿವೇಶನಗಳನ್ನು 
ರಚನೆ ಮಾಡಿ, ಟೌನ್‌ಶಿಪ್‌ ನಿರ್ಮಿಸಲು ಯೋಜನೆಯನ್ನು ರೂಪಿಸಲಾಗಿದೆಯೇ; ಯೋಜನೆಯ 
ರೂಪುರೇಷೆಗಳೇನು ; (ವಿವರ ಒದಗಿಸುವುದು) 


(ಆ) ಚಾಮರಾಜನಗರ, ಮೈಸೂರು ಜಿಲ್ಲೆಗಳಲ್ಲಿ ತಾಲ್ಲೂಕು ಕೇಂದ್ರಗಳ ಅವ್ಯವಸ್ಥಿತ ಬೆಳವಣಿಗೆಯನ್ನು 
ತಡೆಯಲು, ನಿವೇಶನಗಳ ಬೇಡಿಕೆ ಬಗ್ಗೆ ಸರ್ಮೆ ನಡೆಸಿ; ವಸತಿ ಯೋಜನೆಗಳನ್ನು ರೂಪಿಸಲು ಕ್ರಮ 
ಜರುಗಿಸಲಾಗುವುದೇ ; 


(ಇ) ಮೈಸೂರು ನಗರ ಸಮೀಪದ ಇಮ್ಮಾವು ಬಳಿ ವಸತಿ ಇಲಾಖೆ/ ಹೌಸಿಂಗ್‌ ಬೋರ್ಡ್‌ ವತಿಯಿಂದ 
ಕೈಗೊಳ್ಳಲು ಉದ್ದೇಶಿಸಲಾಗಿದ್ದ ಟೌನ್‌ಶಿಪ್‌/ವಸತಿ ಯೋಜನೆ ಯಾವ ಹಂತದಲ್ಲಿದೆ? 


